ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 


1439 


ಸದಸ್ಯರ ಹೆಸರು 


ಶ್ರೀ ಎಸ್‌ 


"ರವಿ 


ಉತ್ತರಿಸಬೇಕಾದ ದಿನಾಂಕ 


(ಸ್ಥಳೀಯ ಸಂಸ್ಥೆಗಳ ಕೇತು 
17.03.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ರಾಮನಗರ 
ಬೆಂಗಳೂರು 
ಜಿಲ್ಲಾ ' ವ್ಯಾಪ್ತಿ 
ದರಖಾಸ್ತು 
ಆಂದೋಲನದ 
ದುರಸ್ಥಿಯಾದ 
ಗಳೆಷ್ಟು; 


ಮತ್ತು 
ಗ್ರಾಮಾಂತರ 
ಯಲ್ಲಿ 
ಪೋಡಿ 
ನಂತರ 
ಜಮೀನು 


ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ದರಖಾಸ್ತು ಪೋಡಿ 
ಆಂದೋಲನದ ನಂತರ ದುರಸ್ಥಿಯಾದ ಜಮೀನಿನ ವಿವರ 


ಜಿಲ್ಲೆ 


ತಾಲ್ಲೂಕು 


ದರಖಾಸ್ತು ದುರಸ್ತಿ 
ಪಡಿಸಲಾದ ವಿಸ್ತೀರ್ಣ 
(ಎಕರೆ-ಗುಂಟಿ) 


ರಾಮನಗರ; 


ರಾಮನಗರ 


5826 ಎಕರೆ-33 ಗು 


ಕನಕಪುರ 


5779 ಎಕರೆ -25ಗು 


ಚನ್ನಪಟ್ಟಣ 


5430 ಎಕರೆ -27ಗು 


ಮಾಗಡಿ 


7191 ಎಕರೆ -38ಗು 


ಒಟ್ಟಿ, 


24299 ಎಕರೆ -03 ಗು 


ವಿವರ 


'ಟಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ದರಖಾಸ್ತು 
ಪೋಡಿ ಆಂದೋಲನದ ನಂತರ ದುರಸ್ಥಿಯಾದ ಜಮೀನಿನ 


ಜಿಲ್ಲೆ 


ತಾಲ್ಲೂಕು 


ದರಖಾಸ್ತು ದುರಸ್ತಿ 
ಪಡಿಸಲಾದ ವಿಸೀರ್ಣ 
(ಎಕರೆ-ಗುಂಟಿ 


ಬೆಂಗಳೂರು 


ದೊಡ್ಡಬಳ್ಳಾಪುರ 


43ಎಕರೆ-00ಗು 


ಗ್ರಾಮಾಂತರ 


ನೆಲಮಂಗಲ 


4ಎಕರೆ-00ಗು 


ಹೊಸಕೋಟೆ 


151ಎಕರೆ-00ಗು 


ದೇವನಹಳ್ಳಿ 


196ಎಕರೆ-00ಗು 


ಒಟ್ಟು 


ಏಕವ್ಯಕ್ತಿ ಪ್ರಕರಣದಡಿ 
ದುರಸ್ಥಿ ಗೊಂಡ ಜಮೀನುಗಳ 
ಸಂಖ್ಯೆ ಎಷ್ಟು: ಇವುಗಳಲ್ಲಿ 
ಬಾಕಿ ಇರುವ ಪ್ರಕರಣಗಳೆಷ್ಟು; 


ಇದಕೆ ಇರುವ ನಿಯಮಾವಳಿ 


ಗಳೇನು; ಇದರಿಂದ ಸಾರ್ವಜ 
ನಿಕರಿಗೆ ತೊಂದರೆಯಾಗುತ್ತಿರು 
ವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? ತಿಳಿಸುವುದು. 


394 ಎಕರೆ-00ಗು೦ 


ರಾಮನಗರ ಜಿಲ್ಲೆಯಲ್ಲಿ ಏಕವ್ಯಕ್ತಿ ಪ್ರಕರಣದಡಿ ದುರಸ್ತಿ 
ಗೊಂಡ ಜಮೀನುಗಳ ವಿಷರ ಕೆಳಕಂಡಂತಿರುತ್ತದೆ. (ದಿನಾಂಕ: 
01-04-2020 ರಿಂದ ಈವರೆಗೆ (ದಿನಾ೦ಕ:01-04-2020 ರಿಂದ 


ಈವರೆಗೆ) 
ಠ್‌ 
ಸಂ 


[ಡುರಸಿಯಾದ | 
ಪ್ರಕರಣಗಳು 


ಪ್ರಕರಣಗಳು 


23 8 


84 


26 5 


|W Nn] 
pl 
[ 
$ 


99 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏಕವ್ಯಕ್ತಿ 
ಪ್ರಕರಣದಡಿ ದುರಸ್ತಿಗೊಂಡ ಜಮೀನುಗಳ ವಿವರ 
ಕೆಳಕಂಡಂತಿರುತ್ತದೆ. (ದಿನಾಂ೦ಕ::01-04-2020 ರಿಂದ ಈವರೆಗೆ) 


ದಮುರಸ್ತಿಯಾದ | ಬಾಕಿ ಇರುವ 
ಕ್ರಸಂ | ತಾಲೂಕು ಪ್ರಕರಣಗಳು | ಪ್ರಕರಣಗಳು 
1 ಹೊಸಕೋಟಿ 9 , 46 
2 ದೇವನಹಳ್ಳಿ 41. 75 
3 ದೊಡ್ಡಬಳ್ಳಾಪುರ 13 17 
4 ನೆಲಮಂಗಲ 15 26 
ಒಟ್ಟು 78 164 


ಜಮೀನು ಕ್ರಯ/ ವಿಕ್ರಯ, ವಾರಸು ಇತ್ಯಾದಿ 
ಕಾರಣಗಳಿಗಾಗಿ ತುರ್ತಾಗಿ ಪೋಡಿ ಕಾರ್ಯ ನಿರ್ವಹಿಸ 
ಬೇಕಾದಂತಹ ಸಂದರ್ಭಗಳಲ್ಲಿ ಸರ್ಕಾರದ ಸುತ್ತೋಲೆ 
ಸಂಖ್ಯೆ. ಕೆಂ.ಇ.283 ಭೂದಾಸ. 2010. ದಿನಾ೦ಕ: 23.11.2010 
ರನ್ಸ್ವಯ ಜಿಲ್ಲಾಧಿಕಾರಿಗಳು ಭೂಮಂಜೂರಿಯು ನೈಜತೆ 
ಯಿಂದ ಕೂಡಿರುವ. ಬಗ್ಗೆ ಪರಿಶೀಲಿಸಿ, ದೃಢೀಕರಿಸಿದ ನಂತರ 
ಏಕ ವ್ಯಕ್ತಿ ಪ್ರಕರಣದಡಿ ದುರಸ್ತಿಪಡಿಸಲಾಗುತ್ತಿತ್ತು. 

ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು 
ಗಮನಿಸಿ ಸರ್ಕಾರವು ಸುತ್ತೋಲೆ ಸಂಖ್ಯೆ ಕಂಇ 8 ಎಲ್‌ಜಿಪಿ 
2016 ದಿನಾಂಕ: 20-06-2016 ಹಾಗೂ ತಿದ್ದುಪಡಿ ಕಂಇ 8 
ಎಲ್‌ಜಿಪಿ 2016 (ಭಾಗ-1) ದಿನಾಂಕ:18-07-2016 ರನ್ನಯ 
ತಹಶೀಲ್ದಾರರು ಅರ್ಜಿದಾರರಿಗೆ ಆಗಿರುವ ಭೂ 
ಮಂಜೂರಿಯು ನೈಜತೆಯಿಂದ ಕೂಡಿರುವ ಬಗ್ಗೆ ಪರಿಶೀಲಿಸಿ, 
ದೃಢೀಕರಿಸಿ ಏಕವ್ಯಕ್ತಿ ಪ್ರಕರಣದಡಿ ಪೋಡಿ ಮಾಡಲು 
ಅವಕಾಶ ನೀಡಲಾಗಿದೆ. 


ಸ೦ಚೈೆ: ಕ೦ಇ 34 ಎಸ್‌ಎಸ್‌ಸಿ 2021 


‘ (ಆರ್‌.ಅಶೋಕ) 


ಕಂದಾಯ ಸಜಿವರು 


p) 


